» 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


0 


ಪಶ್ನೆ ಸಂಖೆ 


ಸ 2025 
ಃ ಶ್ರೀ ಮತಿ ಎಸ್‌.ವೀಣಾ ಅಚ್ಚಯ್ಯ % 
ಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 27-03-2020 

ಕ್ರಸ ಪ್ರಶ್ನೆ ಉತ್ತರ 

ಅ | ಕೊಡಗು ಜಿಲ್ಲೆಯ ವಿರಾಜಪೇಟೆ ಕೊಡಗು ಜಿಲ್ಲೆಯ ತಾಲ್ಲೂಕು 
ವಿರಾಜಪೇಟೆಯಲ್ಲಿ ಬಸ್‌ | ಕೇಂದ್ರವಾಗಿರುತ್ತದೆ.: ಪ್ರಸ್ತುತ ವಿರಾಜಪೇಟೆಯಲ್ಲಿ ನಿಗಮದ ಬಸ್‌ 
ಡಿಪೋ ಇಲ್ಲದೇ ಇರುವುದರಿಂದ | ಘಟಕ ಇರುವುದಿಲ್ಲ. '  ಕೆ.ರಾ.ರಸಾ.ನಿಗಮದ ಬಸ್ಸು 
ಆ ಭಾಗದ ಜನವರಿಗೆ ಸರಿಯಾದ ನಿಲ್ದಾಣವಿರುತ್ತದೆ. 
ಸನಂಿಗೆ ವ್ಯವಸ್ಥ ದೊರೆಯದೆ ವಿರಾಜಪೇಟೆ" ತಾಲ್ಲೂಕಿಗೆ ಬೆಂಗಳೂರು, ಮೈಸೂರು. 
BRS ಮಡಿಕೇರಿ, ಹುಣಸೂರು, ಪಿರಿಯಾಪಟ್ಟಣ. ಚಿಕ್ಕಬಳ್ಳಾಪುರ. 
¥ 4 ಹಾರೋಹಳ್ಳಿ, ಮಾಗಡಿ, ಕೋಲಾರ, ಕೆ.ಆರ್‌.ನಗರ, 

"| ಬಂದಿದೆಯೇ; ಹೆಚ್‌.ಡಿ.ಕೋಟೆ. ಕೊಳ್ಳೇಗಾಲ. ಗುಂಡ್ಲುಪೇಟೆ, ಕೆ.ಆರ್‌.ಪೇಟೆ, | 

ಚಿಕ್ಕಮಗಳೂರು, ಹಾಸನ ಮುಂತಾದ ಘಟಕಗಳಿಂದ ಸಾರಿಗೆಗಳನ್ನು 
ಕಾರ್ಯಾಚರಣೆ ಮಾಡಲಾಗುತ್ತಿದೆ. ವಿರಾಜಪೇಟೆಯಿಂದ ವಿವಿಧ 
ಸ್ಥಳಗಳಿಗೆ ಪ್ರತಿನಿತ್ಯ 149 ಸುತ್ತುವಳಿಗಳನ್ನು. ಕಾರ್ಯಾಚರಣೆ 
ಮಾಡಲಾಗುತ್ತಿದೆ. ' 

ವಿರಾಜಪೇಟೆ ತಾಲ್ಲೂಕಿನಲ್ಲಿ ಒಟ್ಟು '96 ಗ್ರಾಮಗಳಿದ್ದು, 
ಈ ಪೈಕಿ 72 ಗ್ರಾಮಗಳಿಗೆ ಕರಾ.ರಸಾನಿಗಮದ ವತಿಯಿಂದ 
ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ನಿಗಮದ ವತಿಯಿಂದ 
ಕಲಿಸಲಾಗಿರುವ ' ಸಾರಿಗೆ ಸೌಲಭ್ಯ ಸಾರ್ವಜನಿಕ ಪ್ರಯಾಣಿಕರ 
ಅವಶ್ಯಕತೆಗೆ ಅನುಗುಣವಾಗಿರುತ್ತದೆ. ಈ ಭಾಗದಲ್ಲಿ ಖಾಸಗಿ 
ಪ್ರವರ್ತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆಗಳನ್ನು ಕಾರ್ಯಾಚರಣೆ 
ಮಾಡುತ್ತಿರುತ್ತಾರೆ. 

ಆ ಬಂದಿದ್ದಲ್ಲಿ ಕೊಡಗು ಜಿಲ್ಲೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವ 
ವಿರಾಜಪೇಟೆಯಲ್ಲಿ ಇದುವರೆಗೂ | ವಿರಾಜಪೇಟೆಯಲ್ಲಿ ಬಸ್‌ ಘಟಕ ನಿರ್ಮಾಣಕ್ಕಾಗಿ ನಿವೇಶನವನ್ನು | 
ಸಾರಿಗೆ ಡಿಪೋ | ಹೊಂದಿರುವುದಿಲ್ಲ." ಸೂಕ್ತ ನಿವೇ ನವನ್ನು ಮಂಜೂರು 
ನಿರ್ಮಾಣವಾಗದೆ ಇರಲು | ಮಾಡುವಂತೆ ಜಿಲ್ಲಾಡಳಿತವನ್ನು ಕೋರಲಾಗಿದ್ದು ೪), ಇದುವರೆವಿಗೂ 
ಕಾರಣಗಳೇನು; . | ಲಭ್ಯವಾಗಿರುವುದಿಲ್ಲ. 

ಇ .| ವಿರಾಜಪೇಟೆಯಲ್ಲಿ ಹೊಸ ಬಸ್‌ ಕ.ರಾ.ರ.ಸಾ.ನಿಗಮಕ್ಕೆ ಸೂಕ್ತ ನಿವೇಶನ ದೊರೆತ ನಂತರ 
ಡಿಪೋ ನಿರ್ಮಾಣ | ಬಸ್‌ ಘಟಕ ನಿರ್ಮಾಣ ಮಾಡಲು .ಹೊರಡಿಸಿರುವ ಸುತ್ತೋಲೆ 
ಮಾಡಲಾಗುವುದು ಯಾವಾಗ? | ಸಂಖ್ಯೆ; 01/2015-16 ದಿನಾಂಕ: 06.06.2015ರ ಪ್ರಕಾರ, ಸಾರಿಗೆ 

ಅವಶ್ಯಕತೆ ಹಾಗೂ ಆರ್ಥಿಕ ಲಭ್ಯತೆಯನ್ನು ್ಸ್ಗಿ ಆಧರಿಸಿ ಈ ಬಗ್ಗೆ 
ಕಮ ಕೈಗೊಳ್ಳಲಾಗುತ್ತದೆ. ” 


ಸಂಖ್ಯೆ ಟಿಡಿ 135 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಮುಖ್ಯಮಂತ್ರಿಗಳು ಹಾಗೂ 


ಸಾರಿಗೆ ಸಚಿವರು 


ಗೆ 
ಉಪಖ 


ಅನುಬಂಧ-ಅ 


ಕ.ರಾ.ರ.ಸಾ. ನಿಗಮದ ವತಿಯಂದ ವಿರಾಜಪೇಟಿಯುಂದ ವಿವಿಧ ಸ್ಥಳಗಳಗೆ ಕಾರ್ಯಾಚರಣೆ ಮಾಡುತ್ತಿರುವ 


ಸಾರಿಗೆಗಳ ವಿವರ 
ಘಟಕ 'ಅನುಸೂ ರಿಂದ ವರೆಗೆ [ಕ್ರಸಂ ಘಟಕ ತ ರಿಂದ ವರೆಗೆ 
- p ಸಂಖ್ಯೆ ೦ | 

ಮಡಿಕೇರಿ 96 | ವಿರಾಜಪೇಟಿ | ಮಂಗಳೂರು | 39 | ಮೈಸೂರು-ಃ 47 ಮೈಸೂರು ಕಣ್ಣಾನೂರು pi 
ಮಡಿಕೇರಿ 100 | ವಿರಾಜಪೇಟೆ ಬೆಸಗೂರು 40 | ಮೈಸೂರು-1 162 ವಿರಾಜಪೇಟಿ''] ಜರುಗ 
ಮೆಡಿಕೇರಿ 151 |ಕುಲ್ಲ ಮಂಗಳೂರು"! 4] | ಮೈಸೊರು” 151 | ವಿರಾಜಪೇಲಟಿ ]ಗೋಣಿಪೊಪ್ಪ 
ಮಡಿಕೇರಿ | 161 | ವಿರಾಜಪೇಟೆ ರ 42 | ಮೈಸೂರು-! | 24 | ವಿರಾಜಪೇಟಿ | ಹೆಚ್‌ಡಿಕೋಟೆ 
ಮಡಿಕೇರಿ 16 ಮಡಿಕೇರಿ ಹ್ಯಸಾಕು" 43 | ಮೈಸೂರು”! 117 ಮೈಸೂರು, 
ಮಡಿಕೇರಿ 56 | ಪೂಕಳ ಮಡಿಕೇರಿ 44 | ಮೈಸೂರು”! 162 ವಿರಾಜಪೇಟಿ 
ಮಡಿಕೇರಿ 38 ಕಾರ್ಮಾಡು. ಮೈಸೂರು 45 | ಮೈಸೂರು-1 200 ವಿರಾಜಪೇಟಿ 
ಮಡಿಕೇರಿ 154 | ಭಾಗಮಂಡಲ | ಮೈಸೂರು 46 | ಮೈಸೂರು” 86 ವಿರಾಜಪೇಟೆ 
ಮಡಿಕೇರಿ 28 | ಮಡಿಕೇರಿ ಬೆಂಗಳೂರು | 47 | ಮೈಸೂರು-1 135 ವಿರಾಜಪೇಟೆ 
ಮಡಿಕೇರಿ 12 | ಬೆಂಗಳೂರು' | ಮಡಿಕೇರಿ 48 | ಮೈಸೂರು”! 116 ತಲಚೇರಿ 
ಮಡಿಕೇರಿ 99 ವಿರಾಜಪೇಟಿ ತೋರಾ 49 | ಮೈಸೂರು"! 118 ಮೈಸೂರು 
ಮಡಿಕೇರಿ 138 | ಕುಶಾಲನಗರ | ಗೋಣಿಕೊಪ್ಪ | 50 | ಮೈಸೂರು-ಃ 86 ವಿರಾಜಪೇಟೆ 
ಮಡಿಕೇರಿ 99 ವಿರಾಜಪೇಟಿ ಮೈಸೂರು 51 | ಮೈಸೂರು-1 119 ತಬಚೇರಿ 
ಮಡಿಕೇರಿ 138 | ವಿರಾಜಪೇಟಿ ಶ್ರೀಮಂಗಲ 52 | ಮೈಸೂರು-1 37 ವಿರಾಜಪೇಟೆ 
ಮಡಿಕೇರಿ 55 ಮಡಿಕೇರಿ ಪೂಕಳ 53 ಮೈಸೂರು-1 201 ವಿರಾಜಪೇಟಿ 
ಮಡಿಕೇರಿ 29 | ಬೆಂಗಳೂರು | ಮಡಿಕೇರಿ 54 | ಮೈಸೂರು-1 65 ವಿರಾಜಪೇಟೆ 
ಮಡಿಕೇರಿ 12 | ಮಡಿಕೇರಿ ಬೆಂಗಳೂರು | 55 | ಮೈಸೂರು- 151 ವಿರಾಜಪೇಟಿ | ಬ-ಶೆಟ್ಟಗೇರಿ 
ಮಡಿಕೇರಿ 142 | ವಿರಾಜಪೇಟೆ ಕುಟ್ಟ 56 | ಮೈಸೂರು-1 181 ವಿರಾಜಪೇಟೆ ಮೈಸೂರು 
ಮಡಿಕೇರಿ 16 ಮೈಸೂರು ಮಡಿಕೇರಿ 57 | ಮೈಸೂರು-1 47 ಕಣ್ಣಾನೂರು ಮೈಸೂರು 
ಮಡಿಕೇರಿ | 161 ಯ ಮಡಿಕೇರಿ | 58 | ಮೈಸೂರು-1 | 351 | ವಿರಾಜಪೇಟಿ | ಗೋಣಿಕೊಪ್ಪ 
ಮಡಿಕೇರಿ 37 Tಪ್ಯಸಾದ ಕಾರ್ಮಾಡು 59 | ಮೈಸೊರು] 236 ಮೈಸೂರು" ಪಯ್ಯನೂರು”” 
ಮಡಿಕೇರಿ 150 | ಮಂಗಳೂರು | ಕುಟ್ಟ 60 | ಮೈಸೂರು-1 117 ತಬಚೇರಿ ಮೈಸೂರು 
ಮಡಿಕೇರಿ 23 | ಮಡಿಕೇರಿ ಬೆಂಗಳೂರು | 61 | ಮೈಸೂರು-1 110 | ವಿರಾಜಪೇಟೆ | ಕುಶಾಲನಗರ 
ಮಡಿಕೇರಿ 57 | ಮಡಿಕೇರಿ ಬೆಂಗಳೂರು | 62 | ಮೈಸೊರು-1 118 | ತಲಚೇರಿ ಮೈಸೂರು 
ಮಡಿಕೇರಿ | 7648 | ಮಡಿಕೇರಿ ಬೆಂಗಳೂರು | £3 | ಬೆಂಗಳೂರು-೩4 6 ವಿರಾಜಪೇಟಿ | ಬೆಂಗಳೂರು 
ಮಡಿಕೇರಿ 29 | ಮಡಿಕೇರಿ ಬೆಂಗಳೂ "164 | ಬೆಂಗಳೂರು-86 5 | ವಿರಾಜಪೇಟಿ | ಚೆ೦ಗಕೊರು 
ಮೈಸೊರು-1 110 | ಕುಶಾಲನೆಗೆರ | ಬಾಕಲೆ 65 | ಬೆಂಗಚೂರು-6 | 15 | ವಿರಾಜಪೇಟಿ | ಪೆಂಗಳೂರು 
ಮೈಸೂರು-1 | 116 | ಮೈಸೂರು ತಲಚೇರಿ 66 | ಬೆಂಗಳೂರು-6 81 ಕಣ್ಣಾನೂರು ಸ ಬೆಂಗಳೂರು ಯ 
ಮೈಸೂರು-1 | 152 | ವಿರಾಜಪೇಟೆ | ಜ-ಪೆಟ್ಟಗೇರಿ | 67 | ಬಂಗಳೂರು-4 19 ವಿರಾಜಪೇಟಿ | ಬೆಂಗಳೂರು 
ಮೈಸೂರು-' | 201 | ವಿರಾಜಪೇಟಿ | ಪಾಲಂಗಾಲ | 68 | ಬೆಂಗಳೂರು-6 19 ವಿರಾಜಪೇಟಿ | ಬೆಂಗಳೂರು 
ಮೈಸೂರು-' | 135 | ವಿರಾಜಪೇಟೆ ಕುಟ್ಟ 69 | ಬೆಂಗಳೂರು-6 10 ವಿರಾಜಪೇಟೆ ಬೆಂಗಳೂರು | 
ಮೈಸೂರು-! | 291 | ವಿರಾಜಪೇಟಿ | ಮೈಸೊರು 70 | ಬೆಂಗಳೂರು-6 23 ವಿರಾಜಪೇಟಿ | ಬೆಂಗಳೂರು 
ಮೈಸೂರು-! | 152 | ವಿರಾಜಪೇಟೆ ಬಾಳೆಲೆ 71 | ಬೆಂಗಳೂರು-4 25 ವಿರಾಜಪೇಟೆ 'ಗಚೆಂಗಳೂರು”” 
| 56 [SE | ET) | SSS 5 [SSS [Sor 
ಮೈಸೂರು-1 66 | ವಿರಾಜಪೇಟೆ |ಬಾಳಲೆ 73 | ಬೆಂಣಕೂರು-6 16 ವಿರಾಜಪೇಟಿ | ಬೆಂಗಳೂರು 
ವ್ಯಾಪಾರ | 119 | ಮೈಷಾಹ | ತಲಪೌರ 70 | ಪೌಗಳೂರು-6| ಇಂ |ಲಂಗಮಾಡ' | ಕಣ್ಧಾನಾರು 
ಮೈಸೂರು-! | 181 | ವಿರಾಜಪೇಟಿ | ಮೈಸೊರು 75 | ಬೆಂಗಳೂರು-6 17 ವಿರಾಜಪೇಟೆ | ಭಾಗಮಂಡಲ 
ಮೈಸೂರು-1 31 | ವಿರಾಜಪೇಟಿ | ಬೆಂಗಳೂರು | 7; | ಬೆಂಗಳೊರು-6 17 ಭಾಗಮಂಡಲ | ಬೆಂಗಳೂರು 


ಕ.ಸಂ ಘಟಕ ರಿಂದ . ವರೆಗೆ ಕ್ರ.ಸಂ ಘಟಕ ರಿಂದ ವರೆಗೆ 


7) |ಮೈಸೂರು-2| 54 ವಿರಾಜಪೇವೆ |ವಂಗಳೂರು | ತರ್‌ಡಿ ಕೂದಿ 44/45 [ಲಂಜಪೇಟಿ 


78 | ಮೈಸೂರು-2 1 25 ರಾಜಪೇಟೆ | ಬೆಂಗಳೂರು | 19 [ಹೆಚ್‌ ಡಿ ಕೋಟಿ | 32 ರಾಜಪೇಟೆ |: 
79 | ಮೈೈಸೂರು-3 | 41/42 ಭಏಿರಾಜಪೇಟಿ | ಬೆಂಗಳೂರು ['120|ಹೆಚ್‌ ಡಿ ಕೋಲಿ| 31 ಏರಾಜಪೇಟಿ 


80 | ಮೈಸೂರು-2| ಅಆ ಮೂರು |ಭಾಗಮಂಡಲ | 12 ಕೊಳ್ಳೆಗಾಲ | 36 | ಭಾಗಮಂಡಲ ಕೊಳ್ಳೆಗಾ 
ಭಾಗಮಂಡಲ ಮೈಸೂರು 122] ಕೊಳ್ಳೆಗಾಲ ೨3 ವಿರಾಜಪೇಟೆ 
ವಿರಾಜಪೇಟೆ ಕುಟ್ಟ 123 ಕೊಳ್ಳೆಗಾಲ ೨2 ವಿರಾಜಪೇಟೆ 
ರಾಜಪೇವೆ ಬ-ಪೆಟ್ಟಗೇರಿ | 124 ಕೊಳ್ಳೆಗಾಲ 90 | ವಿರಾಜಪೇಟೆ 
ವಿರಾಜಪೇಟೆ | ಪಿರಿಯಾಪಟ್ಟಣ| 125 | ಕೊಳ್ಳೆಗಾಲ ಡರ ಕೊಳ್ಳೆಗಾಲ | ಭಾಗಮಂಡಲ 
ವಿರಾಜಪೇಟೆ ! ಹುಣಸೂರು .|126 | ಗುಂಡ್ಲುಪೇಟೆ 18 ವಿರಾಜಪೇಟಿ | ಮೈಸೂರು 
ವಿರಾಜಪೇಟೆ | ಚೇಳಾವರ [127| ಗುಂಡ್ಲುಪೇಟೆ | 109 ! ವಿರಾಜಪೇಟೆ | ಗುಂಡ್ಲುಪೇಟೆ | 
ರಾಜಪೇಟೆ | ಮೈಸೂರು 25] ಗುಂಡ್ಸುಪಾವ | 26 ನರಾಜಪಾವ ಗುಂಡ್ಲುಪೇಟೆ | 
ರಾಜಪೇಟೆ | ಹುಣಸೂರು [129 | ಗುಂಡ್ಲುಪೇಟೆ 20 | ವಿರಾಜಪೇಟೆ | ಗುಂಡ್ಲುಪೇಟೆ | 
ವಿರಾಜಪೇಟೆ | ಮೈಸೂರು [130] ಗುಂಡ್ಲುಪೇಟಿ | 57 | ವಿರಾಜಪೇಟೆ | ಬೆಂಗಳೂರು 
ವಿರಾಜಪೇಟೆ | ಮೈಸೂರು 131 | ಕೆಆರ್‌ಪೇಟಿ 2೭8 | ವಿರಾಜಪೇಟೆ | ಮೈಸೂರು 
ವಿರಾಜಪೇಟೆ | ಮೈಸೂರು ' |132 | ಕೆಆರ್‌ಪಖೇಟೆ 6ರ ವಿರಾಜಪೇಟಿ | ಮೈಸೂರು 
ನಿರಾಜಪೇಟೆ ಹುಣಸೂರು '|133 | ಮಾಲೂರು [ey ವಿರಾಜಪೇಟಿ | ಮಾಲೂರು 
ರಾಜಪೇಟೆ | ಮೈಸೂರು 1134 | ಮಾಲೂರು | 141 | ವಿರಾಜಪೇಲೆ (ಮಾಮೂರು | 
'ವರಾಜಪೇಟಿ ಪಾಅಬೆಟ್ಟ 135 | ಮಾಲೂರು 140 ಮಾಲೂರು ಮಡಿಕೇರಿ 


ವಿರಾಜಪೇಟೆ | ಮೈಸೂರು [136 |ಚಕ್ಕಮಗಳೂರು | 133 | ವಿರಾಜಪೇಟಿ ಚಿಕ್ಕಮಗಳೂರು | 
ಏರಾಜಪೇಟಿ | ಚಿಂಗಳೂರು 1137 ಚಿಕ್ಕಮಗಳೂರು 43 | ಎರಾಜಪೇಟಿ ಕ್ನಮಗಳೂರು 
ನಿರಾಜಪೇಟಿ ತೋರಾ 138 |" ಹಾಸನ-2 [e[S) ಎರ್ನಾಕುಲಂ ಸನ 


ಏರಾಜಪೇಟೆ ಕುಟ್ಟ 139 ಹಾಸನ-2 35 ಹಾಸನ 
ವಿರಾಜಪೇಟಿ ಪಿರಿಯಾಪಟ್ಟಣ - ( 
ವಿರಾಜಪೇಟೆ | ಮೈಸೂರು 
ವಿರಾಜಪೇಟೆ | ಮೈಸೂರು 


ಹೆಚ್ಚುವರಿ ಸಾರಿಣೆಗಳ ಸುತ್ತುವಳಗಳು 


ವಿರಾಜಪೇಟಿ' | ಪಿರಿಯಾಪಟ್ಟಣ 1140 | ಮೈಸೂರು- 122 | ವಿರಾಜಪೇಟೆ" ಮೈಸ 
'ಂಾಜಪೇಟೆ | ತೋರಾ 141 1 ಮೈಸೊರು-1 | 77] ವಿರಾಜಪೇಟೆ ಮೈಸ್‌ 
ರಾಜಪೇಟೆ | ಮೈಸೂರು 42] ಮೈಸೂರ 123 |ನರಾಜಪೇಟೆ'ಮೈಸ 
ವಿರಾಜಪೇಟೆ | ಪಾಅಬೆಲ್ಪ 43 | ಮೈಸೊರು-1 | 1235 | ನಿರಾಜಪೇಟಿ] ಮೈಸೊರು" 
ಭಾಗಮಂಡಲ | ಚಕ್ಕಬಳ್ಳಾಪುರ 1144] ಮೈಸೂರು" 77 ನರಾಜಪೇಟಿ' ಮೈಸ 
[ತಿಕ್ತಬಳ್ಳಾಪುರ| ಛಾಗಮಂಡಲ | 145 | ಮೈಸೂರು 124 | ನರಾಜಪೇಟಿ'ಮೈಸೆ 
ಎಮ್ಮೆಮಾಡು | ಹಾರೋಹಳ್ಳ 1146 | ಮೈಸೊರು-1 11270] ವಿರಾಜಪೇಟೆ 
[ಹಾರೋಹಳ್ಳಿ | ಎಮ್ಮಮಾಡು [187] ಮೈಸೂ | 127 | ನರಾಜಪ್‌ಟಿ 
ವಿರಾಜಪೇಟೆ] ಜ-ಶೆಟ್ಣಣೇರಿ 1148 | ಮೈಸೂರು- 128೦] ವಿರಾಜಪೇಟೆ |] ಮೈಸೂರು” 
ವಿರಾಜಪೇಟೆ] ಬಿಂಗಳೂರು [149 | ಮೈಸೊರು- 128 | ವಿರಾಜಪೇಟ ಸೊರ 


112 | ಶ್ರೀನಿವಾಸಪುರ] $5 | ವರಾಜಪೇಟೆ| ಶ್ರೀನಿವಾಸರ 
113 | ಕೋಲಾರ 160 |ವಿರಾಜಪೇಲಿ| ಕೋಲಾರ 
FE ಕೆಆರ್‌ ನಗೆರ | 105 ವಿರಾಜಪೇಟೆ] ಕೆಆರ್‌ ನಗರ 
115 | ಕಆರ್‌ ಸಗರ] 105 | ವಿರಾಜಪೇಟೆ ಕೆಆರ್‌ ನಗರ 
116 | ಕೆಆರ್‌ ನಗರ] 194 | ವಿರಾಜಪೇಟಿ| ಪೆಂಗಜೂಾರು 
117 |ಹೆಚ್‌ ಡಿ ಕೋಟಿ! 96/97 | ವಿರಾಜಪೇಟೆ| ಬೆಂಗಳೂರು 


pS ೩ ್ಲ SE EE | 


ವಿರಾಜಪೇಟಿತಾಲ್ಲೂಕು ವ್ಯಾಪಿಯಲ್ಪ ನಿಗಮದ ಸಾರಿಗೆ ಸೌಲಭ್ಯಕಲ್ಪಸದಿರುವ ಹಳ್ಳಿಗಳ ವಿವರ 


ಅನುಬಂಥ-ಆ 


E ಸ i 
- ಕ್ರಮ | 
ಸಂಖ್ಯೆ ನ ತಾಲ್ಲೂಕು | ಗ್ರಾಮದ ಹೆಸರು y | 
ಕ ವಿರಾಜಪೇಟೆ '  ಕದಂಗಮುರೂರ್‌ 

§ 2 "ವಿರಾಜಪೇಟೆ - ಮೈತಾಡಿ § } 
3 ವಿರಾಜಪೇಟೆ | ಡೇವನಗೇರಿ 
4 ವಿರಾಜಪೇಟೆ ಅರಮೇರಿ | 
[s) ವಿರಾಜಪೇಟಿ ಪಲಂಗಾಳ 8 
6 ವಿರಾಜಪೇಟೆ ಕೆದಮುಳ್ಲೂರು 
7 ವಿರಾಜಪೇಟೆ ಮಗ್ಗುಳ | 
್ಥ ನಾ ಶಾ 
8 ವಿರಾಜಪೇಟೆ ಅರ್ಜ 
° ವಿರಾಜಪೇಟೆ ನಂಗಾಳ 
PE ಹ 
11 ವಿರಾಜಪೇಟೆ" : ಪುಅಯೇರಿ 
12 ವಿರಾಜಪೇಟೆ ಕಲತ್ಕಾಡು ಮ 
13 ವಿರಾಜಪೇಟೆ ದೇವಮಾಚಿಅರಣ್ಯ | 
14 ವಿರಾಜಪೇಟೆ ಅರೆಕೇರಿ ಅರಣ್ಯಾ-1 ನ 
15 ವಿರಾಜಪೇಟಿ ಅರೆಕೇರಿ ಅರಣ್ಯು-2 
16 ೩: ವಿರಾಜಪೇಟೆ ಅರೆಕೇರಿ ಅರಣ್ಯ-ಡ 
17 ವಿರಾಜಪೇಟೆ ಕುಟ್ಟಂಡಿ 
16 G E ವಿರಾಜಪೇಟೆ le ಹಳ್ಳಗಟ್ಟು AS pu 
19 ವಿರಾಜಪೇಟಿ ಮಾತೂರು 
2೦. ವಿರಾಜಪೇಟೆ ಬೆಕ್ಸೆ ಸೊಡ್ಡೂರು | 
We ಏರಾಜಪೇಟೆ ಹೈಸೊಡಣಿರು 
po ವಿರಾಜಪೇಟಿ . ನಾಲ್ಲೇರಿಅರಣ್ಯ 
23 ವಿರಾಜಪೇಟೆ ಮಂಚಳ್ಳ ಅರಣ್ಯ | 
| 24 ವಿರಾಜಪೇಟೆ ಹಾತುಗಟ್ಟು ಅರಣ್ಯ j 


tk 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ ಅವರ ' 


ಚುಕ್ಕೆ ಗುರುತಿನ ಪ್ರಶ್ನೆ' ಸಂಖ್ಯೆ: 2025ಕ್ಕೆ ಪೂರಕ ಟಿಪ್ಪಣಿ 


ಧಮ 


. ವಿರಾಜಪೇಟೆ. ಕೊಡಗು ಜಿಲ್ಲೆಯ ತಾಲ್ಲೂಕು ಕೇಂದವಾಗಿರುತ್ತದೆ. ಪ್ರಸ್ತುತ ವಿರಾಜಪೇಟೆಯಲ್ಲಿ 
ನಿಗಮದ ಬಸ್‌ ಘಟಕ ಇರುವುದಿಲ್ಲ. ಕ.ರಾ.ರ.ಸಾ.ನಿಗಮದ ಬಸ್ಸು ನಿಲ್ದಾಣವಿರುತ್ತದೆ. ವಿರಾಜಪೇಟೆಯಿಂದ 
ವಿವಿಧ ಸ್ಥಳಗಳಿಗೆ ಪ್ರತಿನಿತ್ಯ 149 ಸುತ್ತುವಳಿಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ವಿವರಗಳನ್ನು 
“ಅನುಬಂಧ-ಅ” ನಲ್ಲಿ ಒದಗಿಸಲಾಗಿದೆ. ವಿರಾಜಪೇಟೆ ತಾಲ್ಲೂಕಿಗೆ ಬೆಂಗಳೂರು, ಮೈಸೂರು. ಮಡಿಕೇರಿ, 
ಹುಣಸೂರು, ಪಿರಿಯಾಪಟ್ಟಣ. ಚಿಕ್ಕಬಳ್ಳಾಪುರ, ಹಾರೋಹಳ್ಳಿ. ಮಾಗಡಿ. ಕೋಲಾರ ಕೆ.ಆರ್‌.ನಗರ, 
ಹೆಚ್‌.ಡಿ.ಕೋಟೆ, ಕೊಳ್ಳೇಗಾಲ. ಗುಂಡ್ಲುಪೇಟೆ, ` ಕೆ.ಆರ್‌.ಪೇಟೆ, ಚಿಕ್ಕಮಗಳೂರು. ಹಾಸನ ಮುಂತಾದ 
ಘಟಕಗಳಿಂದ ಸಾರಿಗೆಗಳನ್ನು ಕಾರ್ಯಾಚರಣೆ ಮಾಡಲಾಗುತಿದೆ. 


ವಿರಾಜಪೇಟಿ ತಾಲ್ಲೂಕಿನಲ್ಲಿ ಒಟ್ಟು 96 ಗ್ರಾಮಗಳಿದ್ದು ಈ ಪೈಕಿ 72 ಗ್ರಾಮಗಳಿಗೆ 
ಕ.ರಾ.ರ.ಸಾ.ನಿಗಮದ ವತಿಯಿಂದ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಉಳಿದ 24 ಗ್ರಾಮಗಳಿಗೆ ನಿಗಮದ 
ಸಾರಿಗೆ ಸೌಲಭ್ಯ ಕಲ್ಲಿಸಲಾಗಿರುವುದಿಲ್ಲ. ವಿವರಗಳನ್ನು “ಅನುಬಂಧ-ಆ” ನಲ್ಲಿ ಒದಗಿಸಲಾಗಿದೆ. ನಿಗಮದ. 
ವತಿಯಿಂದ  ಕಲ್ಲಿಸಲಾಗಿರುವ ಸಾರಿಗೆ ಸೌಲಭ್ಯ ಸಾರ್ವಜನಿಕ ಪ್ರಯಾಣಿಕರ ಅವಶ್ಯಕತೆಗೆ 
ಅನುಗುಣವಾಗಿರುತ್ತದೆ. ಈ ಭಾಗದಲ್ಲಿ ಖಾಸಗಿ ಪ್ರವರ್ತಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸಾರಿಗೆಗಳನ್ನು 
ಕಾರ್ಯಾಚರಣೆ ಮಾಡುತ್ತಿರುತ್ತಾರೆ. 


ಪ್ರಸ್ತುತ ವಿರಾಜಪೇಟೆಯಲ್ಲಿ ಬಸ್‌ ಘಟಕ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ನಿಗಮವು ಯಾವುದೇ ನಿವೇಶನವನ್ನು ಹೊಂದಿರುವುದಿಲ್ಲ. ಬಸ್‌ ಘಟಕ ನಿರ್ಮಾಣಕ್ಕಾಗಿ ಸೂಕ್ತ 
ನಿವೇಶನವನ್ನು ಮಂಜೂರು ಮಾಡುವಂತೆ ಜಿಲ್ಲಾಡಳಿತವನ್ನು ಕೋರಲಾಗಿದೆ. ಆದರೆ ಇದುವರೆವಿಗೂ ಸೂಕ್ತ 


ನಿವೇಶನ ಲಭ್ಯವಾಗಿರುವುದಿಲ್ಲ. 


- ಮುಂದುವರೆದು ವಿರಾಜಪೇಟೆ ತಾಲ್ಲೂಕು ಅರ್ಜಿ ಗ್ರಾಮದ ಸ.ನಂ. 315/1ಪ1ರ 65.06 ಎಕರೆ ಪೈಕಿ 
04.00 ಎಕರೆ ನಿವೇಶನವನ್ನು ವಿರಾಜಪೇಟೆ ಬಸ್‌ ಘಟಕ ನಿರ್ಮಾಣಕ್ಕಾಗಿ ಗುರುತಿಸಿದ್ದು, ಸದರಿ ನಿವೇಶನವು 
ಬಸ್‌ ನಿಲ್ದಾಣದಿಂದ ಸುಮಾರು 5.70 ಕಿ.ಮೀ ದೂರದಲ್ಲಿರುತ್ತದೆ. ನಿವೇಶನಕ್ಕೆ ಹೋಗುವ ಸಂಪರ್ಕ 
ರಸ್ತೆಯು ಕಿರಿದಾಗಿದ್ದು, ಘಟಕ ನಿರ್ಮಾಣಕ್ಕೆ ಸೂಕ್ತವಾಗಿರುವುದಿಲ್ಲ. 


ಕ.ರಾ.ರ.ಸಾ.ನಿಗಮಕ್ಕೆ ಸೂಕ್ತ ನಿವೇಶನ ದೊರೆತ ನಂತರ ಸಂಸ್ಥೆಯು ಬಸ್‌ ಘಟಕ ನಿರ್ಮಾಣ 
ಮಾಡಲು ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ: 01/2015-16 ದಿನಾಂಕ: 06.06.2015 ರ ಪ್ರಕಾರ, ಸಾರಿಗೆ 
ಅವಶ್ಯಕತೆ ಹಾಗೂ ಆರ್ಥಿಕ ಲಭ್ಯತೆಯನ್ನು ಆಧರಿಸಿ ಈ ಬಗ್ಗೆ ಕ್ರಮ ಜರುಗಿಸಲಾಗುವುದು. 


kkk 


